CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ - 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ನವೆಂಬರ್‌ ೧೦, ೨೦೦೫ (ಾರ್ತಿಕ ೧೯, ಶಕ ವರ್ಷ ೧೯೨೭) | ಸಂಚಿಕೆ ೪೪ 














ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 176 ಆಸೇವ 2005, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌ 2005 


ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ಆಪ್ತಕಾರ್ಯದರ್ಶಿ ಹುದ್ದೆಯಲ್ಲಿ ಕಾರ್ಬನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) 
ಅಧಿಕಾರಿ, ಶ್ರೀ ಕೆ.ಎ. ತಿಪ್ಪೇಸ್ವಾಮಿ, ಇವರಿಗೆ ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಗಳ ನಿಯಮ 285 (1) (ಎ) ರ ಅನ್ವಯ ತಕ್ಷಣದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1284 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
HIGH COURT OF KARNATAKA, BANGALORE 
NOTIFICATION 
No. HCE, 984/2005, Bangalore, Dated 17th October 2005 
Dr. M.G. Triveni, Lay Medical Officer working on deputation in the High Court Dispensary is 
granted earned leave for 30 days from 17.10.2005 to 15.11.2005 (bdi) on medical grounds. 
Dr. Kashinath Dixit, Medical Officer of this office has been placed in additional charge of the 
duties of the above officer during the said period. 
Dr. M.G. Triveni, Lady Medical Officer is reposted to the same post on expiry of the said period. 
N. ANANDA, 
PR-1258 REGISTRAR GENERAL. 
HIGH COURT OF KARNATAKA, BANGALORE 
NOTIFICATION 
No. GOB. Il. 260/2005, Bangalore, Dated 21st October 2005 
The Addl. Civil Judge (Jr. Dn.) & JMFC, Srirangapatna is directed to itinerate and preside over the 
court of Civil Judge (Jr. Dn.) & JMFC, Krishnarajpet, during the first 4 days in the week, to dispose off the 
cases arising out of Krishnarajpet Taluk, with immediate effect and until further orders. 
By Order of the High Court, 
PR-1259 N. ANANDA, 
REGISTRAR GENERAL. 


( ೪೩೩ ) 


೪೩೪ ಕರ್ನಾಟಕ ರಾಜ್ಯಕತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೨ 





HIGH COURT OF KARNATAKA, BANGALORE 
NOTIFICATION 
No. GOB. (I) 331/2002, Bangalore, Dated 28th October 2005 

In exercise of powers conferred under sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers the powers of the 
Judicial Magistrate of Second Class on Sri. Ajay Nagabhushan M.N., |.ಗಿ.5. Probationer of 2004 Batch 
(Karnataka Cadre) and appoints him as Special Judicial Magistrate under sub-section (2) of Section 13 of 
the said Code, for trial of cases transferred to him by the Pri. District & Sessions Judge, Shimoga, during 
the period of his Judicial Training in Shimoga District for one month from 15.11.2005. 

By Order of the High Court, 
PR-1260 N. ANANDA, 
REGISTRAR GENERAL. 
KARNATAKA GOVERNOR'S SECRETARIAT 

NOTIFICATION No. GS 4 MLM 2005, Rajbhavan, Bangalore, Dated 26th October 2005 

Pursuant to the expiry of the term of appointment of Prof. B. Hanumaiah, Vice-Chancellor, 
Mangalore University on 27.10.2005 A/N and a vacancy in the office of the Vice-Chancellor remaining 
unfilled, |, T.N. Chaturvedi, Governor of Karnataka and Chancellor of Universities in Karnataka, in 
exercise of the powers conferred under Section 16(2) of the KSU Act, 2000 hereby appoint 
Prof. B. Thimme Gowda, the Senior most Dean, Faculty of Science and Technology, Mangalore 
University to act as Vice-Chancellor of the said University with effiect from 28.10.2005 until the 
appointment of a new Vice-Chancellor under Section 14(4) of the Act. 

T.N. Chaturvedi, 
GOVERNOR & CHANCELLOR 


PR-1261 Gauri S. Trivedi 
Secretary to Governor. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 142 SPS 2005, Bangalore, Dated 21st October 2005 


Sri Thrilok Chandra K.V. IPS (KN 2003), under orders of transfer as Assistant Superintendent of 
Police, Aland Sub-Division, Gulbarga District is posted with immediate effect and until further orders as 
Assistant Superintendent of Police, Gulbarga vice Sri M.V. Singri. 


By Order and in the Name of the Governor of Karnataka, 
K.SUDHAKARA SHETTY 
PR-1262 Under Secretary to Government, 
Department of Personnel and Administrative Reforms (Services-1) 
EDUCATION SECRETARIAT 
NOTIFICATION No. ED 163 UKV 2005, Bangalore, Dated 20th October 2005 


In the Notification No. DPAR 50 SFP 2005 dated : 19-10-2005, the services of 
Sri S. Shivaprakash, IFS, (KN-82), Concsrvator of Forest, under orders of transfer as Specialist 
(Enviornment) JalaSamvardhana Yojana Sangha, Bangalore are placed at the disposal of Education 
Department (Higher Education, Bangalore for being posted as Registrar, Karnataka University, Dharwad 
in the existing vacancy with immediate effect and until further orders. 


Sri S. Shivaprakash, IFS Conservator of Forest is reposted as the Registrar, Karnataka 
University, Dharwad with immediate effect and until further orders. 


By Order and in the Name of the Governor of Karnataka, 
SUNDARA RAJA GUPTHA 
PR-1263 Under Secretary to Government, 
Education Department (Universities) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 158 SPS 2005, Bangalore, Dated 21st October 2005 


Sri Sateesh Kumar N. IPS (KN 2003), under orders of transfer as Assistant Superintendent of 
Police, Karkala Sub-Division, Udupi District is posted with immediate effect and until further orders as 
Assistant Superintendent of Police, Udupi Sub-division. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೪೩೫ 





Sri Pawar Pravin Madhukar, IPS (KN 2003), under orders of transfer as Assistant Superintendent 
of Police, Bhatkal Sub-Division, Bhatkal, U.K. District is posted with immediate effect and until further 
orders as Assistant Superintendent of Police, Chickmagalur Sub-division in the existing vacancy. 


By Order and in the Name of the Governor of Karnataka, 
K.SUDHAKARA SHETTY 
PR-1264 Under Secretary to Government, 
Department of Personnel and Administrative Reforms (Services-1) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಗ್ರಾಅಪ 85 ಪಬವ 2005, ಬೆಂಗಳೂರು, ದಿನಾಂಕ: 14ನೇ ಅಕ್ಟೋಬರ್‌ 2005 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿಗಳು / ಪರಿಷತ್‌ ಕಾರ್ಯದರ್ಶಿಗಳಿಗೆ ಜಿಲ್ಲಾ 
ಪಂಚಾಯತ್‌ ಉಪ ಕಾರ್ಯದರ್ಶಿ (ಉಪ ಅಭಿವೃದ್ಧಿ ಆಯುಕ್ತರು) ಹಾಗೂ ಸಮಾನಾಂತರ ಹುದ್ದೆಗಳಿಗೆ (ವೇತನ ಶ್ರೇಣಿ ರೂ. 10,620 - 14,960 
ಗ್ರೂಪ್‌-ಎ ಹಿರಿಯ ಶ್ರೇಣಿ) ಸ್ಥಾನಪನ್ನ ಪದೋನ್ನತಿ ನೀಡಿ, ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 

ಹಾಗೂ ಮುಂದಿನ ಆದೇಶದವರೆಗೆ ನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. 



































ಕ್ರಮ ಅಧಿಕಾರಿ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ | ಶ್ರೀಯುತರು 

1 ಅಶ್ರಫುಲ್‌ ಹಸನ್‌, ನಿರ್ದೇಶಕರು (ಪಂ.ರಾಜ್‌) 
ಪರಿಷತ್‌ ಕಾರ್ಯದರ್ಶಿ ಪ್ರಸ್ತುತ ಯೋಜನಾ ನಿರ್ದೇಶಕರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಐ.ಆರ್‌.ಇ.ಪಿ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ. | - ಖಾಲಿ ಹುದ್ದೆ. 

2 ಎ.ಪಿ. ಶಂಕರರಾಜು, ಯೋಜನಾ ನಿರ್ದೇಶಕರು, 
ಪರಿಷತ್‌ ಕಾರ್ಯದರ್ಶಿ, ಡಿ.ಆರ್‌.ಡಿ.ಎ. ಕೋಶ, 
ಜಿಲ್ಲಾ ಪಂಚಾಯಿತಿ, ಮೈಸೂರು. ಜಿಲ್ಲಾ ಪಂಚಾಯತ್‌, ಚಾಮರಾಜನಗರ - ಖಾಲಿ ಹುದ್ದೆ 

3 | ಎಸ್‌.ಎಂ. ಜುಲ್ಬಿಕರುಲ್ಲಾ, ಯೋಜನಾ ನಿರ್ದೇಶಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ಡಿ.ಆರ್‌.ಡಿ.ಎ. ಕೋಶ, 
ತಾಲ್ಲೂಕು ಪಂಚಾಯಿತಿ, ಗೌರಿಬಿದನೂರು. ಜಿಲ್ಲಾ ಪಂಚಾಯತ್‌, ಕೊಡಗು - ಖಾಲಿ ಹುದ್ದೆ. 

4 ಹೆಚ್‌.ಸಿ. ಪುಟ್ಟಸ್ವಾಮಿ, ಉಪ ಯೋಜನಾ ವ್ಯವಸ್ಥಾಪಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ಜಲ ನಿರ್ಮಲ, ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್‌, 
ತಾಲ್ಲೂಕು ಪಂಚಾಯಿತಿ, ಹುಣಸೂರು. ಕಾರವಾರ. 

5 ಎಸ್‌.ಎಂ. ಕೆಂಚಣ್ಣನವರ, ಯೋಜನಾ ನಿರ್ದೇಶಕರು, 
ಸಹಾಯಕ ಕಾರ್ಯದರ್ಶಿ, ಡಿ.ಆರ್‌.ಡಿ.ಎ. ಕೋಶ, 
ಜಿಲ್ಲಾ ಪಂಚಾಯಿತಿ, ಧಾರವಾಡ. ಜಿಲ್ಲಾ ಪಂಚಾಯತಿ, ಹಾವೇರಿ - ಖಾಲಿ ಹುದ್ದೆ. 

6 ಗೋಪಾಲ, ಯೋಜನಾ ನಿರ್ದೇಶಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕ ಪಂಚಾಯಿತಿ, ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ ಪಂಚಾಯತ್‌, 
ಹೊಸದುರ್ಗ, (ನಿಯುಕ್ತಿ ಆದೇಶದಲ್ಲಿ. ದಾವಣಗೆರೆ - ಖಾಲಿ ಹುದ್ದೆ. 

7 ಲಕ್ಷ್ಮೀನರಸಯ್ಯ, ಉಪ ಯೋಜನಾ ವ್ಯವಸ್ಥಾಪಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ಜಲ ನಿರ್ಮಲ, ಜಿಲ್ಲಾ ಪಂಚಾಯತ್‌, 
ತಾಲ್ಲೂಕು ಪಂಚಾಯಿತಿ, ದೇವನಹಳ್ಳಿ. ಬಾಗಲಕೋಟೆ - ಖಾಲಿ ಹುದ್ದೆ. 

8 | ಹನುಮನರಸಯ್ಯ ಯೋಜನಾ ನಿರ್ದೇಶಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ಡಿ.ಆರ್‌.ಡಿ.ಎ. ಕೋಶ, ದಕ್ಷಿಣ ಕನ್ನಡ ಜಿಲ್ಲಾ 
ತಾಲ್ಲೂಕು ಪಂಚಾಯಿತಿ, ಬೆಳ್ತಂಗಡಿ. ಪಂಚಾಯತ್‌, ಮಂಗಳೂರು - ಖಾಲಿ ಹುದ್ದೆ. 

9 ಎನ್‌. ಮುನಿರಾಜಪ್ಪ ಉಪ ಯೋಜನಾ ವ್ಯವಸ್ಥಾಪಕರು, 
ಸಹಾಯಕ ಕಾರ್ಯದರ್ಶಿ, ಜಲ ನಿರ್ಮಲ, ಜಿಲ್ಲಾ ಪಂಚಾಯತ್‌, 
ಜಿಲ್ಲಾ ಪಂಚಾಯಿತಿ, ಬೆಂಗಳೂರು (ಗ್ರಾ). ಗದಗ - ಖಾಲಿ ಹುದ್ದೆ. 

10 | ಜಿ. ಚಂದ್ರಪ್ಪ, ಉಪ ಕಾರ್ಯದರ್ಶಿ (ಅಭಿವೃದ್ಧಿ, 
ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಉತ್ತರ ಕನ್ನಡ (ಕಾರವಾರ) 
ತಾಲ್ಲೂಕು ಪಂಚಾಯಿತಿ, ಗುಬ್ಬಿ. - ಖಾಲಿ ಹುದ್ದೆ. 

















೪೩೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೨ 








11 | ಸಾಂಬಾಜಿ ಟಿಲೆ, ಯೋಜನಾ ನಿರ್ದೇಶಕರು, 
ಕಾರ್ಯನಿರ್ವಾಹಕ ಅಧಿಕಾರಿ, ಡಿ.ಆರ್‌.ಡಿ.ಎ. ಕೋಶ, 
ತಾಲ್ಲೂಕ ಪಂಚಾಯಿತಿ, ಗುಲ್ಬರ್ಗಾ. ಜಿಲ್ಲಾ ಪಂಚಾಯತ್‌, ಬೀದರ್‌ - ಖಾಲಿ ಹುದ್ದೆ. 

















ಸೂಚನೆ :- ಮೇಲ್ಕಂಡ ಮುಂಬಡ್ತಿ ಹೊಂದಿದ ಅಧಿಕಾರಿಗಳು ಅವರ ಹಿಂದಿನ ಹುದ್ದೆಯಿಂದ ಬಿಡುಗಡೆ ಹೊಂದಿ ಕೂಡಲೇ ಕರ್ತವ್ಯಕ್ಕೆ 
ಹಾಜರಾಗುವುದು. ಮುಂಬಡ್ತಿ ಹೊಂದಿದ ಹುದ್ದೆಯಲ್ಲಿ ಕೂಡಲೇ ಕರ್ತವ್ಯದ ಮೇಲೆ ಹಾಜರಾಗದೆ ಇದ್ದಲ್ಲಿ ಅವರ ಮುಂಬಡ್ತಿಯನ್ನು ಹಿಂದಕ್ಕೆ 
ಪಡೆಯಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಷಣ್ಮುಖ 
ಪಿ.ಆರ್‌. 1265 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 45 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 
ಶ್ರೀ ಎ.ಪಿ. ರಾಮಕೃಷ್ಣ, ಶಾಖಾಧಿಕಾರಿ, ಕಾನೂನು ಇಲಾಖೆ (ಆಡಳಿತ-1 ಶಾಖೆ) ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರನ್ನು 
ನಿಯೋಜನೆ ಮೇರೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತುಮಕೂರು ಜಿಲ್ಲೆಯಲ್ಲಿನ ಖಾಲಿ ಇರುವ ಪಾವಗಡ 
ತಾಲ್ಲೂಕು ತಹಸೀಲ್ದಾರ್‌ ಹುದ್ದೆಗೆ ನಿಯೋಜಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 
ಪಿ.ಆರ್‌. 1266 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು). 
ಯೋಜನೆ ಮತ್ತು ಸಾಂಖ್ಕಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004(ಭಾಗ-1), ಬೆಂಗಳೂರು, ದಿನಾಂಕ: 24ನೇ ಅಕ್ಟೋಬರ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004, ದಿನಾಂಕ: 29.08.2005 ರಲ್ಲಿನ ಭಾಗ-1ರ ಕ್ರಮ ಸಂಖ್ಯೆ: 16 ರಲ್ಲಿರುವ ಶ್ರೀ 
ಶೇಖ್‌ ಮೆಹಬೂಬ್‌ ಅತ್ತರ್‌, ಹೈದರಾಬಾದ್‌ ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಕಚೇರಿ, ಗುಲ್ಬರ್ಗಾ, ಇವರನ್ನು ಕೃಷಿ ಸಚಿವಾಲಯಕ್ಕೆ ನೇಮಿಸುವ 
ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ನೀಡಲಾಗಿದ್ದ ನೇಮಕಾತಿ ಆದೇಶವನ್ನು ಹಿಂದಕ್ಕೆ ಪಡೆದು ಈ 
ಕೆಳಗಿನಂತೆ ಮಾರ್ಪಡಿಸಿ ಆದೇಶಿಸಿದೆ. 


























ಕ್ರಮ ಕರ್ತವ್ಯ ನಿರ್ವಹಿಸುತ್ತಿರುವ ಕಛೇರಿ / ಸಹಾಯಕ ನಿರ್ದೇಶಕರ ಹುದ್ದೆಯ ಪ್ರಭಾರ ಮಾರ್ಪಾಡು ಮಾಡಿ ಪ್ರಭಾರ 
ಸಂಖ್ಯೆ ಇಲಾಖೆ ಹೆಸರು ವಹಿಸಲು ಸೂಚಿಸಲಾಗಿದ್ದ ಹುದ್ದೆ / ವಹಿಸಲು ಸಹಾಯಕ ನಿರ್ದೇಶಕರ 

ಇಲಾಖೆ ಹುದ್ದೆಯ ಪ್ರಭಾರ ವಹಿಸಲು 
ಸೂಚಿಸಲಾಗಿರುವ ಹುದ್ದೆ / ಕಚೇರಿ 
16. ಶೇಖ್‌ ಮೆಹಬೂಬ್‌ ಅತ್ತರ್‌ ಕೃಷಿ ಸಚಿವಾಲಯಕ್ಕೆ ನೇಮಿಸುವ | ಸಹಾಯಕ ಅಭಿಯಂತರರ ಹುದ್ದೆಗೆ 
ಹೈದರಾಬಾದ್‌ ಕರ್ನಾಟಕ ಅಭಿವೃದ್ದಿ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ | ಎದುರಾಗಿ, ಹೈದರಾಬಾದ್‌ 
ಮಂಡಳಿ, ಕಚೇರಿ, ಗುಲ್ಬರ್ಗಾ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ | ಕರ್ನಾಟಕ ಅಭಿವೃದ್ಧಿ ಮಂಡಳಿ, 

ನೀಡಲಾಗಿದೆ. ಕಚೇರಿ, ಗುಲ್ಬರ್ಗಾ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸುಧಾಬಾಯಿ 
ಪಿ.ಆರ್‌. 1267 ಪೀಠಾಧಿಕಾರಿ, 


ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 162 ಸಅಸೇ 2005, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌ 2005 
ಶ್ರೀ ಹೆಚ್‌.ಸಿ. ನಾಗರಾಜಯ್ಯ, ಹಿರಿಯ ಮ್ಯಾನೇಜರ್‌, ಇಂಡಿಯನ್‌ ಬ್ಯಾಂಕ್‌ ಮುಂಬಯಿ ಇವರನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ 
ಆರ್ಥಿಕ ಇಲಾಖೆಯ ವಿಶೇಷಾಧಿಕಾರಿ (ಬ್ಯಾಂಕಿಂಗ್‌) ಹುದ್ದೆಗೆ ಗುತ್ತಿಗೆ ಆಧಾರದ ಮೇರೆಗೆ ನೇಮಿಸುವ ಸಂಬಂಧದಲ್ಲಿ ಹೊರಡಿಸಲಾಗಿರುವ ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 162 ಸಅಸೇ 2005, ದಿನಾಂಕ: 11.7.2005ನ್ನು ಈ ಮೂಲಕ ರದ್ದುಪಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1268 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೪೩೭ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 103 ಎಂಎಸ್‌ಎಫ್‌ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 

ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಶಸ್ತ್ರಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕ ಡಾ: ಟಿ. ದುರ್ಗಣ್ಣ ರವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ವರ್ಗಾಯಿಸಿ ವೈಸೂರು ವೈದ್ಯಕೀಯ ಕಾಲೇಜಿನ ಶಸ್ತ್ರ ಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ನಿವೃತ್ತರಾದ ಡಾ: ಕೆ.ಆರ್‌. ಗಣಪತಿ ರವರ ಸ್ಥಾನದಲ್ಲಿ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1269 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 123 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2005 

1. ನಿಯೋಜನೆ ಮೇಲೆ ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವ (ಮೌಲ್ಯಮಾಪನ) ಹುದ್ದೆಯಲ್ಲಿದ್ದು 
ಮರಳಿಸಲ್ಪಟ್ಟಿರುವ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಡಾ: ವೈ.ಜೆ. ವಿಶ್ವೇಶ್ವರರೆಡ್ಡಿ ರವರನ್ನು ಬೆಂಗಳೂರು ವೈದ್ಯಕೀಯ 
ಕಾಲೇಜಿನ ವೈದ್ಯಶಾಸ್ತ್ರ ಪ್ರಾಧ್ಯಪಕರ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆಯಾದ ಡಾ: ಟಿ.ಕೆ. ನಾಗಭೂಷಣ ಅವರ ಸ್ಥಾನದಲ್ಲಿ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

2. ಬೆಂಗಳೂರು ವೈದ್ಯಕೀಯ ಕಾಲೇಜಿನ ವೈದ್ಯಶಾಸ್ತ್ರ ಪ್ರಾಧ್ಯಾಪಕ ಡಾ: ಟಿ.ಕೆ. ನಾಗಭೂಷಣ ರವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರಾಜೀವ್‌ಗಾಂಧಿ ಆಯೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಸಚಿವರ (ಮೌಲ್ಯಮಾಪನ) ಹುದ್ದೆಯಲ್ಲಿ ಅವರ ಸ್ವಂತ ಮತ್ತು ವೇತನ 
ಶ್ರೇಣಿಯಲ್ಲಿ ನಿಯೋಜನೆ ಮೇಲೆ ನೇಮಿಸಲು ರಾಜೀವ್‌ಗಾಂಧಿ ಅರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ನೀಡಲಾಗಿದೆ. 

3. ಅವರ ನಿಯೋಜನಾ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1270 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 132 ಸೇಇಮು 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 

ಅಮಾನತ್ತು ತೆರವುಗೊಳಿಸಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ.ಸಿ. ಮುಧೋಳ್‌, ಮುಖ್ಯ ಇಂಜಿನಿಯರ್‌ ಇವರನ್ನು ತಕ್ಷಣದಿಂದಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಇಂಜಿನಿಯರ್‌, ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾಲುವೆ ವಲಯ 1, 
ಭೀಮರಾಯನಗುಡಿ ಖಾಲಿ ಹುದ್ದೆಗೆ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಏಕ್‌ರೂಪ್‌ಕೌರ್‌ 
ಪಿ.ಆರ್‌. 1271 ಸರ್ಕಾರದ ಉಪ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 503 ಸೆಅಸೆ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 

ಶ್ರೀ ರಾಕೇಶ್‌ಸಿಂಗ್‌, ಐ.ಎ.ಎಸ್‌., ಮುಖ್ಯಮಂತ್ರಿಯವರ ಕಾರ್ಯದರ್ಶಿ, ಬೆಂಗಳೂರು ಇವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ 
ಪ್ರಸಕ್ತ 2004-2005ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ತೊಯ್‌ಗರ್‌, ಬಾರ್ಬಿಗಾ, ಬಿಹಾರ್‌ಗೆ ಹೋಗಿ-ಬರಲು ಸ್ವಗ್ರಾಮ ಪ್ರಯಾಣ 
ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 














ಕ್ರಮ ಸಂಖ್ಯೆ ಹೆಸರು ಸಂಬಂಧ ವಯಸ್ಸು 
1. ಶ್ರೀಮತಿ ಗಾರ್ಗಿಸಿಂಗ್‌ ಪತ್ನಿ 34 ವರ್ಷಗಳು 
2. ಕು: ಸಂಸ್ಕೃತಿ ಸಿಂಗ್‌ ಮಗಳು 11 ವರ್ಷಗಳು 

















ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1272 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 


೪೩೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 377 ಸಅಸೇ 2005, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2005 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಎಸ್‌. ಗವಿಯಯ್ಯ, ಸರ್ಕಾರದ ಅಧೀನ ಕಾರ್ಯದರ್ಶಿ, ವಸತಿ ಮತ್ತು 
ನಗರಾಭಿವೃದ್ಧಿ ಇಲಾಖೆ (ಕಾನೂನು ಕೋಶ) ಇವರನ್ನು ಲೋಕೋಪಯೋಗಿ ಇಲಾಖೆಯ (ಸೇವೆಗಳು-ಸಿ) ವಿಭಾಗದಲ್ಲಿ ಶ್ರೀ ಎಸ್‌. ಚಂದ್ರಶೇಖರಪ್ಪ, 
ಅಧೀನ ಕಾರ್ಯದರ್ಶಿ ಇವರ ವರ್ಗಾವಣೆಯಿಂದ ತೆರವಾಗಿರುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 244 ಸಅರ 2004, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2005 
ಶಿಕ್ಷಣ ಇಲಾಖೆಯ (ಕಾ.ಕೋ) ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಎಸ್‌. ಚಂದ್ರಶೇಖರರಾವ್‌ ಇವರಿಗೆ 27 ದಿನಗಳ ಪರಿವರ್ತಿತ 
ರಜೆಯನ್ನು ದಿನಾಂಕ: 7.11.2005 ರಿಂದ 3.12.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಗಿದೆ. ರಜೆಯು ಮುಗಿದ ನಂತರ 
ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 269 ದಿನಗಳು ಅರ್ಧ 
ವೇತನ ರಜೆ ಜಮೆ ಇರುತ್ತದೆ. 
ಮೇಲ್ಕಂಡ ರಜೆ ಅವಧಿಯಲ್ಲಿ ಶ್ರೀ ಎಂ.ಎಂ. ಲಕ್ಷ ೇಶ್ವರ್‌, ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಶಾಸ್ತ್ರ ಇಲಾಖೆ 
(ಕಾ.ಕೋ) ಇವರನ್ನು ಅಧಿಕ ಪ್ರಭಾರದಲ್ಲಿಡಲಾಗಿದೆ. 


ಪಿ.ಆರ್‌. 1273 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 233 ಇಬಿಎಸ್‌ 2005, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌ 2005 


ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ. 9,580-14,200ರ ವೇತನ ಶ್ರೇಣಿಯ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ ಸ್ಥಾನವನ್ನು ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಪಿ.ಆರ್‌. 1274 





ಕ್ರ. ಸಂ. | ಉಪ ವಿದ್ಯುತ್‌ ಪರಿವೀಕ್ಷಕರ ಹೆಸರು ಮತ್ತು 
ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 


ಪದೋನ್ನತಿ ನೀಡಿ ನೇಮಕ ಮಾಡಿದ ಸ್ಥಳ 





[eR 


"ಶ್ರೀ ಎಂ. ಚಂದ್ರಶೇಖರ್‌, 
ಉಪ ವಿದ್ಯುತ್‌ ಪರಿವೀಕ್ಷಕರು, ಮೈಸೂರು 


ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಹುದೆಗೆ 





2 ಶ್ರೀ ಆನಂದ ಜಿ. ದೇಶಪಾಂಡೆ, 
ಉಪ ವಿದ್ಯುತ್‌ ಪರಿವೀಕ್ಷಕರು, ಬಾಗಲಕೋಟೆ 


ಬಿಜಾಪರ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಹುದ್ದೆಗೆ 





3 ಶ್ರೀ ಮಂಜುನಾಥ್‌, 
ಉಪ ವಿದ್ಯುತ್‌ ಪರಿವೀಕ್ಷಕರು, 
ಕೇಂದ್ರಕಛೇರಿ, ಬೆಂಗಳೂರು 


ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಹುದ್ದೆಗೆ 





4 (ಶ್ರೀಕೆ.ಸಿ. ರೆಡ್ಡಿ 
[7 
ಉಪ ವಿದ್ಯುತ್‌ ಪರಿವೀಕ್ಷಕರು, ಬಳ್ಳಾರಿ 











ಬಳ್ಳಾರಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಹುದ್ದೆಗೆ 





ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಹದಿನೈದು ದಿನಗಳ ಒಳಗಾಗಿ ಹಾಲಿ ಇರುವ ಹುದ್ದೆಯಿಂದ ಬಿಡುಗಡೆ 


ಹೊಂದಿ, ಪದೋನ್ನತಿ ನೀಡಿ ನೇಮಕ ಮಾಡಿದ ಸ್ಥಳಕ್ಕೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 


ಪಿ.ಆರ್‌. 1275 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ.ಕೆ. ಭರಫಾಜಪ್ಪ 
ಪೀಠಾಧಿಕಾರಿ, ಇಂದನ ಇಲಾಖೆ. 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ೪೩೯ 





ಯೋಜನೆ ಮತ್ತು ಸಾಂಖ್ಕಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಿಡಿ 79 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 17ನೇ ಅಕ್ಟೋಬರ್‌ 2005 


ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಪ್ರಸ್ತುತ ಯೋಜನೆ ಮತ್ತು ಸಾಂಖ್ಯಕ ಇಲಾಖೆಯಲ್ಲಿ ನೇಮಕಾತಿ 
ನಿರೀಕ್ಷಣೆಯಲ್ಲಿರುವ ಶ್ರೀ ಜೋಯಿ ವಿ.ಚಾಕೋ, ಜಂಟಿ ನಿರ್ದೇಶಕರು. ಇವರನ್ನು ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಕೊಪ್ಪಳ, ಇಲ್ಲಿನ 


ಖಾಲಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸುಧಾಬಾಯಿ 


ಪಿ.ಆರ್‌. 1276 


ಪೀಠಾಧಿಕಾರಿ, 
ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಅಧಿಸೂಚನೆ 


ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಪಿಡಿ 60 ಎಸ್‌ಎಂಸಿ 2004, ದಿನಾಂಕ: 29.08.2005ರಲ್ಲಿನ ಭಾಗ-1ರ ಕ್ರಮ ಸಂಖ್ಯೆ: 28, 29 ಹಾಗೂ 
30 ರಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 32 ರಡಿಯಲ್ಲಿ ಪ್ರಭಾರ ವಹಿಸಲು ಸೂಚಿಸಿರುವ 
ಹುದ್ದೆ / ಇಲಾಖೆಗಳನ್ನು ಈ ಕೆಳಗಿನಂತೆ ಮಾರ್ಪಡಿಸಿ ಆದೇಶಿಸಿದೆ. 
































ಕ್ರ. ಅಧಿಕಾರಿಗಳ ಹೆಸರು ಮತ್ತು ಈಗ ಕರ್ತವ್ಯ | ಸಹಾಯಕ ನಿರ್ದೇಶಕರ ಹುದ್ದೆಯ ಪ್ರಭಾರ ಮಾರ್ಪಾಡು ಮಾಡಿ ಪ್ರಭಾರ 
ಸಂ. ನಿರ್ವಹಿಸುತ್ತಿರುವ ಕಛೇರಿ / ಇಲಾಖೆ ವಹಿಸಲು ಸೂಚಿಸಲಾಗಿದ್ದ ಹುದ್ದೆ / ವಹಿಸಲು ಸೂಚಿಸಿರುವ ಹುದ್ದೆ / 
ಹೆಸರು ಇಲಾಖೆ ಇಲಾಖೆ 

28. ಮನ್ಸೂರ್‌ ಅಹಮದ್‌, ಯೋಜನಾ ಸಚಿವಾಲಯಕ್ಕೆ ನೇಮಿಸುವ | ಮಾನ್ಯ ರಾಜ್ಯಪಾಲರ 
ರಾಜ್ಯಪಾಲರ ಕಚೇರಿ, ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ | ಸಚಿವಾಲಯದ ಪ್ರೋಗ್ರಾಮಿಂಗ್‌ 
ಬೆಂಗಳೂರು. ಮತ್ತು ಆಡಳಿತ ಸುಧಾರಣೆ ಇಲಾಖೆಯ | ಅಸಿಸ್ಟೆಂಟ್‌ ಹುದ್ದೆಗೆ. (ಅವರ ಸ್ವಂತ 

ವಶಕ್ಕೆ ನೀಡಲಾಗಿದೆ. ವೇತನ ಮತ್ತು ಶ್ರೇಣಿಯಲ್ಲಿ) 

28. ಹೆಚ್‌.ಎಂ. ಸುರೇಶ್ವರ, ಏಡ್ಸ್‌ ಪ್ರಿವೆನ್‌ಷನ್‌ ಸೊಸೈಟಿ, Fiscal Policy Analysis 
ಆರ್ಥಿಕ ಇಲಾಖೆ, ಕರ್ನಾಟಕ ಬೆಂಗಳೂರು Cell ನಲ್ಲಿಖಾಲಿ ಇರುವ 
ಸರ್ಕಾರದ ಸಚಿವಾಲಯ, ಬೆಂಗಳೂರು. ವಿಶೇಷಾಧಿಕಾರಿ ಹುದ್ದೆಗೆ ನೇಮಿಸುವ 

ಸಲುವಾಗಿ ಇವರ ಸೇವೆಯನ್ನು 
ಆರ್ಥಿಕ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 

30. ಎಸ್‌. ಶಂಕರ್‌, ಯೋಜನಾ ಇಲಾಖೆಗೆ ನೇಮಿಸುವ | ಸಹಾಯಕ ನಿರ್ದೇಶಕರು, 
ಸಾಂಸ್ಥಿಕ ಹಣಕಾಸು ಇಲಾಖೆ, ಕರ್ನಾಟಕ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ | ಜಿಲ್ಲಾ ಸಂಖ್ಯಾ ಸಂಗ್ರಹಣಾ 
ಸರ್ಕಾರದ ಸಚಿವಾಲಯ, ಬೆಂಗಳೂರು ಮತ್ತು ಆಡಳಿತ ಸುಧಾರಣೆ ಇಲಾಖೆಯ | ಅಧಿಕಾರಿಗಳ ಕಚೇರಿ, ಹಾವೇರಿ. 

ವಶಕ್ಕೆ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1277 ಪಿ. ಸುಧಾಬಾಯಿ 
ಪೀಠಾಧಿಕಾರಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ನಅಇ 108 ನಯೋನೇ 2005, ಬೆಂಗಳೂರು, ದಿನಾಂಕ: 24ನೇ ಅಕ್ಟೋಬರ್‌ 2005 
ಶ್ರೀ ಎ.ವಿ. ರಂಗೇಶ್‌, ಜಂಟಿ ನಿರ್ದೇಶಕರು, ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು, ಇವರನ್ನು ಜಂಟಿ ನಿರ್ದೇಶಕರು, ನಗರ ಯೋಜನಾ 
ಜಂಟಿ ನಿರ್ದೇಶಕರ ವಿಭಾಗೀಯ ಕಛೇರಿ, ಮೈಸೂರು ಇಲ್ಲಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1278 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 391 ಸಆಸೇ 2005, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2005 
ಶ್ರೀ ಕೆ.ಜಿ. ಪ್ರಣೇಶ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಇವರನ್ನು ಕರ್ನಾಟಕ ಸರ್ಕಾರ 


ಸಚಿವಾಲಯದ ಅರಣ್ಯ, ಪರಿಸರ ಮತ್ತು ಜೀವಿ ಶಾಸ್ತ್ರ ಇಲಾಖೆಯ ವೈಜ್ಞಾನಾಧಿಕಾರಿ-1 ಹುದ್ದೆಗೆ ನೇಮಿಸುವ ಸಲುವಾಗಿ ಅವರ ಸೇವೆಯನ್ನು ಸಿಬ್ಬಂದಿ 


೪೪೦ ಕರ್ನಾಟಕ ರಾಜ್ಯಕತ್ರ, ಗುರುವಾರ ನವೆಂಬರ್‌ ೧೦, ೨೦೦೫ ಭಾಗ - ೨ 





ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ವಯ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೈಜ್ಞಾನಾಧಿಕಾರಿ-1, ಅರಣ್ಯ, ಪರಿಸರ ಮತ್ತು ಜೀವಿ ಶಾಸ್ತ್ರ ಇಲಾಖೆ ಇಲ್ಲಿ ಖಾಲಿ ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1279 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
KARNATAKA GOVERNOR'S SECRETARIAT 
NOTIFICATION 
No. GS 4 TUM 2004, Rajbhavan, Bangalore, Dated 3rd November 2005 
In continuation of this Secretariat Notification of even no. dated 8-4-2004, His Excellency the 
Governor of Karnataka and Chancellor, Visvesvaraya Techonological University, Belgaum is pleased to 
nominate Dr. B.S. Dhaliwal, Principal, GND College of Engineering, Bidar and Dr. V.K. Attre, former 
Scientific Advisor to the Ministry of Defence, Government of India, New Delhi as members of 
Academic Senate of Visvesvaraya Technological University in place of Dr. K. Bala Subramanya Murthy 
and Dr. P.S. Goel under Section 22(9) and 22(10) of the Visvesvaraya Technological University Act 1994 
respectively. Their term of office shall be for the residuary term of officer of Dr. K. Bala Subramanya 
Murthy and Dr. ೧.5. Goel, i.e. upto 7-4-2007. 
By Order of the Chancellor 
Dr. K. PRABHAKARA RAO, 
PR-1280 Under Secretary to Governor. 
HIGH COURT OF KARNATAKA, BANGALORE 
NOTIFICATION 
No. GOB. (1) 13(12)/2005, Bangalore, Dated 29th October 2005 
In exercise of the powers vested under sub-section (1) of Section 12 of the Code of Criminal 
Procedure, 1973, the High Court of Karnataka hereby appoints the 1 Addl. Civil Judge (Jr. Dn.) and 
JMFC-1 Court, Gadag as Chief Judicial Magistrate, Gadag after the office hours on 29.10.2005 till the 
commencement of office hours on 7.11.2005. 
By Order of the High Court, 
PR-1281 R. RANGASWAMY, 
ASSISTANT REGISTRAR. 
KARNATAKA GOVERNOR'S SECRETARIAT 
NOTIFICATION 
No. GS 6 TUM 2004, Rajbhavan, Bangalore, Dated 3rd November 2005 
In exercise of the powers conferred under Section 19(3)9(c) of the Visvesvaraya Technological 
University Act 1994, and in partial modification of this Secretariat Notification dated 21-9-2004, the 
Governor of Karnataka and the Chancellor, Visvesvaraya Technological University, Belgaum is pleased to 
nominate Shri R. Chandra Shekar, Retired Engineer in Cheif, Bangalore as member on the Ill Executive 
Council of the Visvesvaraya Technological University, Belgaum in place of Shri Mallikarjunaiah, for the 
residuary period of office of Shir Mallikarjunaiah. 
By Order of the Chancellor 
Dr. K. PRABHAKARA RAO, 
PR-1282 Under Secretary to Governor. 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 173 SPS 2005, Bangalore, Dated 28st October 2005 
This orders issued in notification of even number dated 7-10-2005 posting Shri Jayaprakash V. 
Nayak, IPS (KN-90), Deputy Inspector General of Police & Commander, Anti-Naxalite Force, Udupi as 
Deputy Inspector General of Police, Economic Offences, COD, Bangalore is kept in abeyance until further 
orders. 
By Order and in the Name of the Governor of Karnataka, 
K.SUDHAKARA SHETTY 
PR-1283 Under Secretary to Government, 
Department of Personnel and Administrative Reforms (Services-1) 


